ಕರ್ನಾಟಕ ವಿಧಾನ ಪರಿಷತ್ತು 


ಕುರಿತು ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 
'ಹಾಗಿದ್ದಲ್ಲಿ ಎಷ್ಟು ಪ್ರಮಾಣದಲ್ಲಿ 
ಹೆಚ್ಚಿಸಲಾಗುವುದು? (ಮಾಹಿತಿ ನೀಡುವುದು) 


1. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1174 
2. ಸದಸ್ಯರ ಹೆಸರು : ಶ್ರೀ ಎಸ್‌.ಎಲ್‌.ಧರ್ಮೇಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 
3. ಉತ್ತರಿಸಬೇಕಾದ ದಿನಾಂಕ : 21-12-2018 
4. ಉತ್ತರಿಸುವವರು : ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳು, ಅಲ್ಲಸಂಖ್ಯಾತರ ಕಲ್ಯಾಣ, 
ಹಜ್‌ ಮತ್ತು ವಕ್ಸ್‌ ಸಚಿವರು. 

EE ಪಸ್ನ್‌ ಉತ್ತರ 

ಅ ಚಿಕ್ಕಮಗಳೂರು ಜಿಲ್ಲೆಗೆ . ಕಳೆದ ಮೂರು 2015-16 ರಂದ 2017-18ರ ವರೆಗೆ ಚಿಕ್ಕಮಗಳೂರು ಜಿಲ್ಲೆಗೆ 
ವರ್ಷಗಳಲ್ಲಿ ವಕ್ತ್‌ ಮಂಡಳಿಯಿಂದ ನಿಗದಿಪಡಿಸಿ, | ಸರ್ಕಾರದಿಂದ ನಿಗದಿಪಡಿಸಿ ಕರ್ನಾಟಕ ರಾಜ್ಯ ವಕ್ಸ್‌ 
ಬಿಡುಗಡೆ ಮಾಡಿರುವ ಅನುದಾನದ ಪೂರ್ಣ | ಮಂಡಳಿಯಿಂದ ಬಿಡುಗಡೆಗೊಳಿಸಿದ ಅನುದಾನದ ವಿವರ 
ಮಾಹಿತಿಯನ್ನು ನೀಡುವುದು: ಅನುಬಂಧ-1 ರಲ್ಲಿ ಸಲ್ಲಿಸಿದೆ. 

ಆ ನಡಾಗಡ್‌ ಮಾಡದ ಅನುದಾನದ ಯಾವ | ಬಿಡುಗಡೆ ಮಾಡಿದ ಅನುದಾನೆದಲ್ಲಿ ವಕ್ತ್‌ ಮಂಡಳಿಯಲ್ಲಿ 
ಯಾವ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ; | ನೋಂದಾವಣೆಯಾಗಿರುವ ಮಸೀದಿ, ದರ್ಗಾ, - ಆಶುರ್‌ಖಾನ, 
(ಅವುಗಳ ಭೌತಿಕ ಮತ್ತು ಆರ್ಥಿಕ ಪ್ರಗತಿಯ ಖಬರಸ್ಥಾನ್‌ಗಳಿಗೆ ದುರಸ್ಸಿಗಾಗಿ, ಯಾತ್ರಾ ಸ್ಥಳಗಳ ಮೂಲ 
ವರದಿಯನ್ನು ನೀಡುವುದು) ಸೌಕರ್ಯ ಅಭಿವೃದ್ಧಿಗಾಗಿ ಹಾಗೂ ಕಾಂಪೌಂಡ್‌ ಗೋಡೆ ಕಟ್ಟುವ (೧ 

ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಅವುಗಳ ಭೌತಿಕ ಮತ್ತು 
ಆರ್ಥಿಕ ಪ್ರಗತಿಯು ಮೇಲೆ ತಿಳಿಸಿರುವ ಅನುಬಂಧ-1 
ರಲ್ಲಿ ನೀಡಲಾಗಿದೆ. 

ಬ ಪ್ರಸ್ತುತ ನೀಡುತ್ತಿರುವ ಅನುದಾನವನ್ನು ಹಷ್ಠಸವ ಸರ್ಕಾರದ '`'ಮುಂದೆ ಯಾವುದೇ ಪ್ರಸ್ತಾವನೆ ಐರುವುದಿಲ್ಲ. 


ಕಡತ ಸಂಖ್ಯ: MWD 93 LMQ 2018 


(ಬಿ.ಜೆಡ್‌.ಜಮೀರ್‌ ಅಹ್ಮದ್‌' ಖಾನ್‌) 
ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳು, ಅಲ್ಲಸಂಖ್ಯಾತರ ಕಲ್ಯಾಣ 

ಹಜ್‌ ಮತ್ತು ವಜ್ಟೆ ಸಚಿವರು 


ಅನುಬಂಧ -| 
ಕರ್ನಾಟಕ ರಾಜ್ಯದ ಎಲ್ಲಾ ಮಸೀದಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೇಶ್‌ ಇಮಾಮ್‌ ಮತ್ತು ಮೌಜ್ಜಿನ್‌ ಗಳಿಗೆ ಗೌರವಧನದ ನೀಡುವಂತಹ ಯೋಜನೆಯು 2014-15 ಸಾಲಿನಿಂದ 
| ಜಾರಿಯಲ್ಲಿರುತ್ತದೆ. 


ಚಿಕ್ಕ ಮಗಳೂರು ಜಿಲ್ಲೆಯಲ್ಲಿ ನೋಂದಾಯಿಸಲಾದ ಮಸೀದಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೇಶ್‌ ಇಮಾಮ್‌ ಹಾಗೂ ಮೌಜ್ಞಿನ್‌ ಗಳಿಗೆ ಸರಕಾರದಿಂದ ಮಂಜೂರು ಮಾಡಲಾದ 


ಮಾಸಿಕ ಗೌರವಧನ ( ಎಪ್ರೀಲ್‌ 2016 ರಿಂದ ಸೆಪ್ಟೆಂಬರ್‌ 2018 ರವರೆಗೆ) (ರೂ. ಲಕ್ಷಗಳಲ್ಲಿ). 
ಕಮ ಹೇಶ್‌ ಇಮಾಮ್‌ ಪೇಶ್‌ ಇಮಾಮ್‌ ಗಳಿಗೆ ಮೌಜಿನ್‌ಗಳಿಗೆ ಮಂಜೂರು ಮಾಡಲಾದ 
ಲಿ ಫೌ, ಣೆ: K ಲ್ಲ. ಜ ಿ ಗು 


1 | ಚಿಕ್ಕೆ ಮಗಳೂರು 138 51.34 137 41.10 92.44 
2017-18 (ಎಪ್ರೀಲ್‌ 2017 ರಿಂದ ಸೆಷ್ನೆಂಬರ್‌ 2017) ಗೌರವಧನ ಹೆಚ್ಚಳವಾದ ನಂತರ ಹೇಶ್‌ ಇಮಾಮ್‌ರವರಿಗೆ ರೂ; 4000 ಮತ್ತು ಮೌಜ್ಜಿನ್‌ರವರಿಗೆ ರೂ. 3000 

ಕ್ರಮ ಫೇಶ್‌ ಇಮಾಮ್‌ ಹೇಶ್‌ ಇಮಾಮ್‌ ಗಳಿಗೆ ಮೌಜ್ಜಿನ್‌ಗಳಿಗೆ ಮಂಜೂರು ಮಾಡಲಾದ 

pe & ಲ ke ಮಾಜಿ; ಗಳ: ಬಜ ಣ್‌ 
| ಸಂ. ಗ ನಂದರು ಮಾಡಲಾದ ಹಣ ಹ 
ಪೇಶ್‌ ಇ ಪೇಶ್‌ ಇಮಾಮ್‌ ಗಳಿಗ ಮ ಕಾಜಿನ್‌ಗಳಿ ನಿಮ 
ಕ್ರಮ ಬು. ಪೇಶ್‌ ಇಮಾಮ್‌ |ಪೇಶ್‌ ಇಮಾಮ್‌ ಗಳಿಗೆ ಮಂಜೂರು ಮೌಜಿನ್‌ ಗಳು ಮೌಜ್ಜಿನ್‌ಗಳಿಗೆ ಮಂಜೂರು ಮಾಡಲಾದ ಸ 
ಸಂ. ಜಾ ಗಳು ಮಾಡಲಾದ ಹಣ ಹಣ ಭಾ 


2018-19 (ಎಪ್ರೀಲ್‌ 2018 ರಿಂದ ಸೆಷ್ಟೆಂಬರ್‌ 2018) 


3 
p> 


ಮ್‌ 


Wy 


u wl e 


p 


ಮ ಮನೆ 
Re 2018-19 (ಹೊಸ ಅರ್ಜಿಗಳು ಕೇವಲ ಜೂನ್‌ ಠಂಗಳಸೆ ಮಾತ್ತು 


ಹು NN ಮಾಮ್‌ [ಪೇಶ್‌ ಇಮಾಮ್‌ ಗಳಿಗೆ ಮಂಜೂರು 

i ಗಳ 
ಸಂ. | ಜೆಲ್ಲೆಯ ಹೆಸರು. ಗಳು ಮಾಡಲಾದ ಹಣ ಮೌಜ್ಜಿನ್‌ ಗಳು 
a ——— 
ee — 


QW 


4 4 ; ಮ 


ಅನುಬಂಧ - 1 


2015-16 ರಿಂದ 2017-18ನೇ ಸಾಲಿನ ಕರ್ನಾಟಕ ರಾಜ್ಯ ವಕ್ಸ್‌ ಮಂಡಳಿಯಲ್ಲಿ ನೊಂದಣಿಯಾಗಿರುವ ಸಂಸ್ಥೆಗಳಿಗೆ ಚಿಕ್ಕಮಗಳೂರು ಜಿಲ್ಲೆಗೆ 
ವಾರ್ಷಿಕವಾರು ಅನುದಾನ ಮಂಜೂರು, ಬಿಡುಗಡೆ ವಿವರ 
ವಕ್ಸ್‌ ಆಸ್ಥಿಗಳೆ ದುರಸ್ಥಿ ಮತ್ತು ಜೀರ್ಣೋದ್ಧಾರ ಹಾಗೂ ವಕ್ತ್‌ ಆಸ್ತಿ ಸಂದಕ್ಷ ಣೆ ಯೋಜನೆ ಅಡಿಯಲ್ಲಿ 
ಸರ್ಕಾರದಿಂದ ಮಂಜೂರಾಗಿರುವ ಹಾಗೂ ಮಂಡಳಿಯಿಂದ ಬಿಡುಗಡೆಯಾಗಿರುವ ಅಸುದಾನದ ವಿವರ (ರೊ. ಲಕ್ಷಗಳಲ್ಲಿ) 
2015-16 201617 2017-18 
ಕೃಪ 
Ns ಯೋಜನೆ 
0 ಮಂಜೂರಾಗಿರುವ ಬಿಡುಗಡೆ ಯಾಗಿರುವ ಮಂಜೂರಾಗಿರುವ | ಬಿಡುಗಡೆ ಯಾಗಿರುವ ಮಂಜೂರಾ ಗಿರುವ ಬಿಡುಗಡೆ ಯಾಗಿರುವ 
ಅನುದಾವ ಅನುದಾನ ಅನುದಾನ ಆಅನುಬಾಸ ಅನುದಾದ ಅನುದಾನ 
| ಸಂಸ್ಥೆಗಳು ಅನುದಾನ ಸಂಸ್ಥೆಗಳು ಅನುದಾನ [ಸಂಸ್ಯಗಳು ಅನುದಾನ | ಸಂಸ್ಥೆಗಳು ] ಅನುದಾನ | ಸಂಸ್ಥೆಗಳು ಅನುದಾನೆ ಸಂಸ್ಥೆಗಳು ಅನುದಾನ 
| r 
, | ದುರಸ್ಥಿ ಮತ್ತು 
ಜೀರ್ಣೋದ್ಧಾರ 7 25.00 7 25.00 28 45,50 23 37.00 67 126.50 44 85.00 
| | 
2 | ವಕ್ಸ್‌ ಆಸ್ತಿ ಸಂರಕ್ಷಣೆ 6 20.00 6 20.00 | 61 |21550| 52 |18400| -38 |22250| 32 | 3 
ಯಾತ್ರಿ ಸ್ಥಳಗಳೆ T } 
3 ಮೂಲಸೌಕರ್ಯ 
ಅಭಿವೃದ್ಧಿ (ವಿಶೇಷ 0 0 0 0 0 0 0 0 1 5.00 1 5.00 
ಅನುದಾನ) | 
| BE 
ಒಟ್ಟು 13 45.00 13 45.00 89 261.00 75 221.00 106 354.00 377 262.50 


Ks 


